


CPMG /KA/BG-GPO/13/2003-2005 | ಸುವರ್ಣ ಕರ್ನಾಟಕ - 2006 











ಇ ವಾ 
ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜೂನ್‌ ೨೩, ೨೦೦೫ (ಆಷಾಢ ೨ ಶಕ ವರ್ಷ ೧೯೨೭) ಸಂಚಿಕೆ ೨೫ 


ಸರ್ಕಾರದ ಮತ್ತು ಖಾಸಗಿ ಜಾಶೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 
೫ 49, ಖನಿಜ ಭವನ, ಸೌತ್‌ ಬ್ಲಾಕ್‌, ಡಿ. ದೇವರಾಜ ಅರಸು ರಸ್ತೆ, ಬೆಂಗಳೂರು-1 
ಪ್ರಕಟಣೆ ಅಧಿಸೂಚನೆ ಸಂಖ್ಯೆ: ಆಡಳಿತ/ಸಿಬ್ಬಂದಿ/ಇ5/425/2004-05, ದಿನಾಂಕ: 27ನೇ ಮೇ 2005 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಂದು ಗಣತಿದಾರರ ನೇರ ನೇಮಕಾತಿ ಹುದ್ದೆಯನ್ನು ಬ್ಯಾಕ್‌ಲಾಗ್‌ 
ಎಂದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಗುರುತಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌/13(ಎಸ್‌ಬಿಸಿ/2001, ದಿನಾಂಕ: 
21.11.2001 ರನ್ವಯ ಪ್ರಕಟಣೆಯನ್ನು ದಿನಾಂಕ: 24.2.2005 ರಂದು ಹೊರಡಿಸಲಾಗಿದೆ. ಈ ಪ್ರಕಟಣೆಯಂತೆ ಸ್ವೀಕೃತಿಯಾದ ಅರ್ಜಿಗಳನ್ನು ಸರ್ಕಾರದ 
ಅಧಿಸೂಚನೆಯ ನಿಯಮಗಳಂತೆ ಪರಿಶೀಲಿಸಿ ಆಯ್ಕೆಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ, ಇಲಾಖೆಯಲ್ಲಿ 
ಗುರುತಿಸಲಾದ ಗಣತಿದಾರರ ಒಂದು ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಪಟ್ಟಿಯ ವಿವರ. 




















ಆಯ್ಕೆ ಪಟ್ಟಿ 
ಕ್ರ.ಸಂ. | ರೋಸ್ಟರ್‌ ಬಿಂದು ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ | ವಿದ್ಯಾರ್ಹತೆ | ಶೇಕಡವಾರು 
1 1 ಸಾಮಾನ್ಯ ಎಸ್‌. ಪಾಲಣ್ಣ ಸನ್‌ ಆಫ್‌ ಸಣ್ಣ ಪಾಲಯ್ಯ, 23.5.1971 ಬಿ.ಎ. 59.00 
(ಪರಿಶಿಷ್ಟ ಪಂಗಡ) | ಕಾಲುವೇ ಹಳ್ಳಿ, ಯಾದಲಗಟ್ಟಿ, ಚಳ್ಳಕೆರೆ ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ, 


























ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ, ಇಲಾಖೆಯಲ್ಲಿ 
ಗುರುತಿಸಲಾದ ಗಣತಿದಾರರ ಒಂದು ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಕಾಯ್ದಿರಿಸಿದ ಪಟ್ಟಿಯ ವಿವರ. 
ಕಾಯ್ದಿರಿಸಿದ ಪಟ್ಟಿ 








ಕ್ರ.ಸಂ. | ರೋಸ್ಟರ್‌ ಬಿಂದು ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ | ವಿದ್ಯಾರ್ಹತೆ | ಶೇಕಡವಾರು 
1 1 ಸಾಮಾನ್ಯ ಡಿ. ಶಂಕರ್‌ ಬಿನ್‌ ದೊಡ್ಡಮಲ್ಲಯ್ಯ, 8.1.1968 ಬಿ.ಎ. 57.81 
(ಪರಿಶಿಷ್ಟ ಪಂಗಡ) | ನಂ.733, 9ನೇ ಕ್ರಾಸ್‌, ಎಂ.ಸಿ. ಲೇಔಟ್‌, ವಿಜಯನಗರ, 
ಬೆಂಗಳೂರು-40 


























ಈ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ 
ಸೂಕ್ತ ದಾಖಲಾತಿಗಳೊಂದಿಗೆ ಅಧಿಕ ನಿರ್ದೇಶಕರು (ಆಡಳಿತ), ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, ೫ 49, ಖನಿಜ ಭವನ, ಡಿ. ದೇವರಾಜ 
ಅರಸು ರಸ್ತೆ, ಬೆಂಗಳೂರು ರವರಿಗೆ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಯ ನೇಮಕಾತಿಯು, ಮೇಲಿನ ಷರತ್ತುಗಳು ಮತ್ತು ಅವರ ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತೆಗಳು ಅನ್ವಯಿಸುವಂತೆ, ಮೂಲ 
ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಮೂಲ ದಾಖಲಾತಿಗಳನ್ನು ಸಲ್ಲಿಸುವ ಷರತ್ತಿಗೊಳಪಟ್ಟಿದೆ. 

ಮೇಲ್ಕಂಡ ಷರತ್ತಿಗೊಳಪಟ್ಟಂತೆ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನೇಮಕಾತಿಯನ್ನು ಹಕ್ಕೆಂದು 
ಪರಿಗಣಿಸುವಂತಿಲ್ಲ. 

ಅಧಿಕ ನಿರ್ದೇಶಕರು (ಆಡಳಿತ) 
ಪಿ.ಆರ್‌. 342 ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 


( ೬೨೧) 


೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಭಾಗ - ೫ 





ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 
೫ 49, ಖನಿಜ ಭವನ, ಸೌತ್‌ ಬ್ಲಾಕ್‌, ಡಿ. ದೇವರಾಜ ಅರಸು ರಸ್ತೆ, ಬೆಂಗಳೂರು-1 
ಪ್ರಕಟಣೆ ಅಧಿಸೂಚನೆ ಸಂಖ್ಯೆ: ಆಡಳಿತ/ಸಿಬ್ಬಂದಿ/ಇ8/04/2005-06, ದಿನಾಂಕ: 27ನೇ ಮೇ 2005 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಒಂದು ಸಹಾಯಕ ಬೋಧಕರ ನೇರ ನೇಮಕಾತಿ ಹುದ್ದೆಯನ್ನು 
ಬ್ಯಾಕ್‌ಲಾಗ್‌ ಎಂದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಗುರುತಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌/13/ಎಸ್‌ಬಿಸಿ/2001, 
ದಿನಾಂಕ: 21.11.2001 ರನ್ವಯ ಪ್ರಕಟಣೆಯನ್ನು ದಿನಾಂಕ: 24.2.2005 ರಂದು ಹೊರಡಿಸಲಾಗಿದೆ. ಈ ಪ್ರಕಟಣೆಯಂತೆ ಸ್ವೀಕೃತಿಯಾದ ಅರ್ಜಿಗಳನ್ನು 
ಸರ್ಕಾರದ ಅಧಿಸೂಚನೆಯ ನಿಯಮಗಳಂತೆ ಪರಿಶೀಲಿಸಿ ಆಯ್ಕೆಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ ಇಲಾಖೆಯಲ್ಲಿ 
ಗುರುತಿಸಲಾದ ಸಹಾಯಕ ಬೋಧಕರ ಒಂದು ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಪಟ್ಟಿಯ ವಿವರ. 


























ಆಯ್ಕೆ ಪಟ್ಟಿ 
ಕ್ರ.ಸಂ. | ರೋಸ್ಟರ್‌ ಬಿಂದು ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಿದ್ವಾರ್ಹತೆ ಶೇಕಡವಾರು 
1 1 ಸಾಮಾನ್ಯ ಎಸ್‌. ನಾಗರಾಜ ಸನ್‌ ಆಫ್‌ ಶಿವಲಿಂಗಪ್ಪ, 22.07.1977 ಎಸ್‌.ಎಸ್‌.ಎಲ್‌.ಸಿ. 44.32 
(ಪರಿಶಿಷ್ಟ ಪಂಗಡ) | ಎಆರ್‌ಎಸ್‌ ಫಾರಂ, ನವಿಲೆ, ಶಿವಮೊಗ್ಗ ಜಿಲ್ಲೆ. ಮತ್ತು ಐ.ಟಿ.ಐ. 








ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ, ಇಲಾಖೆಯಲ್ಲಿ 
ಗುರುತಿಸಲಾದ ಸಹಾಯಕ ಬೋಧಕರ ಒಂದು ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಕಾಯ್ದಿರಿಸಿದ ಪಟ್ಟಿಯ 
ವಿವರ. 
ಕಾಯ್ದಿರಿಸಿದ ಪಟ್ಟಿ 











ಕ್ರ.ಸಂ. | ರೋಸ್ಟರ್‌ ಬಿಂದು ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಿದ್ವಾರ್ಹತೆ ಶೇಕಡವಾರು 
1 1 ಸಾಮಾನ್ಯ ಬಿ. ಶರಣೇಶ್‌ 15.07.1979 ಎಸ್‌.ಎಸ್‌.ಎಲ್‌.ಸಿ. 39.68 
(ಪರಿಶಿಷ್ಟ ಪಂಗಡ) | ಸನ್‌ ಆಫ್‌ ಲೇಟ್‌ ಪಿ.ಹೆಚ್‌. ಬೊಮ್ಮಯ್ಯ, ಮತ್ತು ಐ.ಟಿ.ಐ. 
ಜೆ.ಸಿ. ನಗರ, ಜೆ.ಎಂ. ರೋಡ್‌, ತರಬೇತಿ 
ಚಿತ್ರದುರ್ಗ-577501 























ಈ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ 
ಸೂಕ್ತ ದಾಖಲಾತಿಗಳೊಂದಿಗೆ ಅಧಿಕ ನಿರ್ದೇಶಕರು (ಆಡಳಿತ), ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 8 49, ಖನಿಜ ಭವನ, ಡಿ. ದೇವರಾಜ 
ಅರಸು ರಸ್ತೆ, ಬೆಂಗಳೂರು ರವರಿಗೆ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಯ ನೇಮಕಾತಿಯು, ಮೇಲಿನ ಷರತ್ತುಗಳು ಮತ್ತು ಅವರ ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತೆಗಳು ಅನ್ವಯಿಸುವಂತೆ, ಮೂಲ 
ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಮೂಲ ದಾಖಲಾತಿಗಳನ್ನು ಸಲ್ಲಿಸುವ ಷರತ್ತಿಗೊಳಪಟ್ಟಿದೆ. 

ಮೇಲ್ಕಂಡ ಷರತ್ತಿಗೊಳಪಟ್ಟಂತೆ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನೇಮಕಾತಿಯನ್ನು ಹಕ್ಕೆಂದು 
ಪರಿಗಣಿಸುವಂತಿಲ್ಲ. 

ಅಧಿಕ ನಿರ್ದೇಶಕರು (ಆಡಳಿತ) 
ಪಿ.ಆರ್‌. 343 ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 
ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 
೫ 49, ಖನಿಜ ಭವನ, ಸೌತ್‌ ಬ್ಲಾಕ್‌, ಡಿ. ದೇವರಾಜ ಅರಸು ರಸ್ತೆ, ಬೆಂಗಳೂರು-1 
ಪ್ರಕಟಣೆ 
ಅಧಿಸೂಚನೆ ಸಂಖ್ಯೆ: ಆಡಳಿತ/ಸಿಬ್ಬಂದಿ/ಇ2/223/2004-05, ದಿನಾಂಕ: 27ನೇ ಮೇ 2005 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 9 ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ನೇರ ನೇಮಕಾತಿ ಹುದ್ದೆಗಳನ್ನು 
ಬ್ಯಾಕ್‌ಲಾಗ್‌ ಎಂದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಗುರುತಿಸಿದ್ದು, ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌/13/ಎಸ್‌ಬಿಸಿ/2001, 
ದಿನಾಂಕ: 21.11.2001 ರನ್ವಯ ಪ್ರಕಟಣೆಯನ್ನು ದಿನಾಂಕ: 7.2.2005 ರಂದು ಹೊರಡಿಸಲಾಗಿದೆ. ಈ ಪ್ರಕಟಣೆಯಂತೆ ಸ್ವೀಕೃತಿಯಾದ ಅರ್ಜಿಗಳನ್ನು 
ಸರ್ಕಾರದ ಅಧಿಸೂಚನೆಯ ನಿಯಮಗಳಂತೆ ಪರಿಶೀಲಿಸಿ ಆಯ್ಕೆಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯನ್ನು ಈ ಕೆಳಗಿನಂತೆ ಪ್ರಕಟಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ ಇಲಾಖೆಯಲ್ಲಿ 
ಗುರುತಿಸಲಾದ 9 ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಪಟ್ಟಿಯ ವಿವರ. 





























ಆಯ್ಕೆ ಪಟ್ಟಿ 
ಕ್ರ. ರೋಸ್ಟರ್‌ ಹೆಸರು ಮತ್ತು ವಿಳಾಸ ಜನ್ಮ ವಿದ್ಯಾರ್ಹತೆ ಶೇಕಡ ಷರಾ 
ಸಂ. ಬಿಂದು ದಿನಾಂಕ ವಾರು 
1 ಪ.ಜಾ. ದೊರೈರಾಜ್‌ ಬಿನ್‌ ಸೆಲ್ವರಾಜ್‌, 09.03.72 ಡಿಪ್ಪಮೊ 65.35 
ಸಾಮಾನ್ಯ ೫104, ಮೆಫಾ ಸಿಟಿ, ಮಾರಗೊಂಡಹಳ್ಳಿ ರಸ್ತೆ, (ಮೆಕ್ಕಾನಿಕಲ್‌) 
ಆನಂದಪುರ, ಕೆ.ಆರ್‌.ಪುರ, ಬೆಂಗಳೂರು-560 036. 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ೬೨೩ 











ಕ್ರ. ರೋಸ್ಟರ್‌ ಹೆಸರು ಮತ್ತು ವಿಳಾಸ ಜನ್ಮ ವಿದ್ಯಾರ್ಹತೆ ಶೇಕಡ ಷರಾ 
ಸಂ. ಬಿಂದು ದಿನಾಂಕ ವಾರು 
2 ಪ.ಜಾ. | ಎಂ. ಶೈಲಜ, 28.04.73 | ಬಿ.ಎಸ್ಸಿ (ಪಿಸಿಎಂ) | 55.47 


ಮಹಿಳೆ ಮನೆ ನಂ.341, 2ನೇ ಕ್ರಾಸ್‌, 2ನೇ ಹಂತ, ಬೋಗಾದಿ 
(ಉತ್ತರ), ಗಣೇಶ ದೇವಸ್ಥಾನದ ಹತ್ತಿರ, ಮೈಸೂರು. 

3 ಪ.ಜಾ. | ತಾರಾನಾಥ್‌ ನಾಯಕ್‌, 01.06.72 ಬಿ.ಕಾಂ. 60.88 
ಗ್ರಾಮೀಣ | ನೇಬಗೇರಿ ಅಂಚೆ, ಮುದ್ದೇಬಿಹಾಳ ತಾಲ್ಲೂಕು, 
ಬಿಜಾಪುರ-586129. 

4 ಪ.ಜಾ. ರಮೇಶ್‌ ಪ್ಯಾಟಿ, 01.07.67 ಡಿಪ್ಪಮೊ 62.93 
ಮನೆ ಸಂಖ್ಯೆ 1-5-9711, ನಿಸಾರ್‌ ಜನರಲ್‌ ಸ್ಟೋರ್‌ (ಮೆಕ್ಕಾನಿಕಲ್‌) 
ಹಿಂದುಗಡೆ, ಐ.ಬಿ. ರಸ್ತೆ, ಸ್ಟೇಷನ್‌ ಏರಿಯಾ, 
ರಾಯಚೂರು-584101. 

















5 ಪ.ಜಾ. | ರೇಖಾ ಬಿನ್‌ ನಾಗಪ್ಪ ಮ್ಯಾಗೇರಿ, 30.07.72 ಡಿಪ್ಪಮೊ 54.28 
ಮಹಿಳೆ | ಅಂಬೇಡ್ಕರ್‌ ನಗರ, ಯಾದಗಿರಿ ತಾಲ್ಲೂಕು, (ಎಲೆಕ್ಟ್ರಾನಿಕ್ಸ್‌ & 
ಗುಲ್ಬರ್ಗ-585201. ಕಮೂನಿಕೇಷನ್‌) 
6 ಪ.ಜಾ. ಯುವರಾಜ, 01.06.73 ಬಿ.ಕಾಂ. 60.00 
ಗ್ರಾಮೀಣ | ಸಾ: ಉದ್ದಳ, ಮರ್ಯಂದಿನ್ನಿ ಅಂಚೆ, ಮಾನವಿ ತಾಲ್ಲೂಕು, 
ರಾಯಚೂರು ಜಿಲ್ವೆ. 
7 ಪ.ಜಾ. ಎಂ. ಅರುಣ ನಾಯಕ್‌, 01.06.73 ಡಿಪ್ಪಮೊ 62.84 
ಸಾಮಾನ್ಯ | ೦/೦ ಕೆ.ಎನ್‌. ರಾಜಣ್ಣ ಬಿಲ್ಲಿಂಗ್‌, ಎಚ್‌.ಎಂ.ಟಿ. ಲೇಔಟ್‌ (ಮೆಕ್ಕಾನಿಕಲ್‌) 


ಹತ್ತಿರ, ನೆಲಗದರನಹಳ್ಳಿ, ನಾಗಸಂದ್ರ ಅಂಚೆ, 
ಬೆಂಗಳೂರು-560 073. 
8 ಪ.ಜಾ. ಎನ್‌. ಪುಷ್ಪಲತ, 01.01.73 ಬಿ.ಕಾಂ. 52.80 
ಮಹಿಳೆ 8 428, 8ನೇ ಮುಖ್ಯ, ವಿಜಯನಗರ, 
ಬೆಂಗಳೂರು-560 040. 
9 ಪ.ಜಾ. ವೀರೇಶ ನಾಯ್ಕ ಬಿನ್‌ ಠಾಕ್ರ್ಯ ನಾಯ್ಕ, 30.08.74 | ಬಿ.ಎಸ್ಸಿ (ಪಿಸಿಎಂ) | 59.04 
ಗ್ರಾಮೀಣ | ಕೊಡತಾಳು ಗ್ರಾಮ, ಸವಳಂಗ ಅಂಚೆ, ಹೊನ್ನಾಳಿ ತಾಲ್ಲೂಕು, 
ದಾವಣಗೆರೆ-577225. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 97 ಸೆನೆನಿ 2000, ದಿನಾಂಕ: 22.11.2002 ರಂತೆ ರೋಸ್ಟರ್‌ ಬಿಂದುವಿನಂತೆ, ಇಲಾಖೆಯಲ್ಲಿ 
ಗುರುತಿಸಲಾದ ಕೈಗಾರಿಕಾ ವಿಸ್ತರಣಾಧಿಕಾರಿಗಳ 9 ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಮೆರಿಟ್‌ ಆಧಾರದ ಮೇಲೆ ಆಯ್ಕೆ ಮಾಡಿರುವ ಕಾಯ್ದಿರಿಸಿದ ಪಟ್ಟಿಯ 
ವಿವರ. 






































ಕಾಯಿರಿಸಿದ ಪಟ್ಟಿ 
a (1 



































ಕ್ರ. | ರೋಸ್ಟರ್‌ ಹೆಸರು ಮತ್ತು ವಿಳಾಸ ಜನ್ಮ ವಿದ್ಯಾರ್ಹತೆ ಶೇಕಡ ಷರಾ 
ಸಂ. ಬಿಂದು ದಿನಾಂಕ ವಾರು 
1 ಪ.ಜಾ. | ವಿ.ಬಿ. ನಾರಾಯಣ ಸ್ವಾಮಿ, ಬಿನ್‌ ಬೈಚಪ್ಪ, 20.06.68 | ಡಿಪ್ಲಮೊ (ಕೃಷಿ) | 62.00 ಶೇಕಡವಾರು 
ಸಾಮಾನ್ಯ | ವಕ್ಕಲೇರಿ ಗ್ರಾಮ ಮತ್ತು ಅಂಚೆ, ಕೋಲಾರ ತಾಲ್ಲೂಕು ಅಂಕದ ಬಗ್ಗೆ 
ಮತ್ತು ಜಿಲ್ಲೆ-563130. ದೃಢೀಕರಣ 
ಒದಗಿಸುವ 
ಷರತ್ರಿಗೆ 
ಒಳಪಟ್ಟು 
2 ಪ.ಜಾ. | ನಾಗರತ್ನ ವಡ್ಡತಿ ಶ್ರೀ ಶಂಕ್ರಪ್ಪ ಭಾವಿಮನಿ ರವರ ಪತ್ನಿ, | 05.03.72 ಡಿಪ್ಪಮೊ 52.40 
ಮಹಿಳೆ ಪೊಲೀಸ್‌ ಕ್ವಾರ್ಟರ್ಸ್‌, ಮನೆ ನಂ.ಸಿ1/7, ಡಿ.ಸಿ. (ಎಲೆಕ್ಟಾನಿಕ್ಸ್‌ & 
ಆಫೀಸ್‌ ರಸ್ತೆ, ಕೊಪ್ಪಳ-583231. ಕಮೂನಿಕೇಷನ್‌) 
3 ಪ.ಜಾ. ಟಿ.ಕೆ. ಕುಮಾರ ನಾಯ್ಕ 20.02.69 ಡಿಪ್ಪಮೊ 58.87 
ಗ್ರಾಮೀಣ | ಬಿನ್‌ ಲೇಟ್‌ ಕೃಷ್ಣಾನಾಯ್ಕ ಎಸ್‌, ಗುಬ್ಬಿಹಳ್ಳಿ ತಾಂಡ್ಯ, (ಮೆಕ್ಕಾನಿಕಲ್‌) 
ಬಾಣೂರು ಅಂಚೆ, ಕಡೂರು ತಾಲ್ಲೂಕು, 
ಚಿಕ್ಕಮಗಳೂರು ಜಿಲ್ಲೆ-577135. 





೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಬಾಗ - ೫ 





























ಕ್ರ. | ರೋಸ್ಟರ್‌ ಹೆಸರು ಮತ್ತು ವಿಳಾಸ ಜನ್ಮ ವಿದ್ಯಾರ್ಹತೆ ಶೇಕಡ ಷರಾ 
ಸಂ. ಬಿಂದು ದಿನಾಂಕ ವಾರು 
4 ಪ.ಜಾ. | ಹನುಮಂತರಾಯ ಕೆ., ಬಿನ್‌ ಲೇಟ್‌ ಕರಿಯಪ್ಪ, 20.08.75 ಡಿಪ್ಪಮೊ 61.56 
ಸಾಮಾನ್ಯ | ಮಹಾರಾಣಿ ಪ್ರೌಢಶಾಲೆ ಮುಂಭಾಗ, ನಿಟುವಳ್ಳಿ, (ಮೆಕ್ಕಾನಿಕಲ್‌) 
ದಾವಣಗೆರೆ-577004. 
5 ಪ.ಜಾ. | ನಾಗರತ್ನಮ್ಮ ಬಿನ್‌ ಚಂದ್ರಶೇಖರ್‌ ಮಹೊರ್‌ಕರ್‌, 06.04.75 ಡಿಪ್ಪಮೊ 52.18 
ಮಹಿಳೆ ಮನೆ ನಂ.11-862/1ಬಿ, ಅಶೋಕ್‌ ನಗರ, ಅಗಸರ್‌ (ಕಂಪ್ಯೂಟರ್ಸ್‌) 
ಭಾವಿ ಹತ್ತಿರ, ಗುಲ್ಬರ್ಗಾ-585103. 
6 ಪ.ಜಾ. | ಎನ್‌.ಆರ್‌. ಜಯಚಂದ್ರ, 08.07.75 ಡಿಪ್ಪಮೊ 58.06 
ಗ್ರಾಮೀಣ | ಡಾ: ಅಂಬೇಡ್ಕರ್‌ ನಗರ, ನಂಗಲಿ ಅಂಚೆ, (ಎಲೆಕ್ಟ್ರಾನಿಕ್ಸ್‌ & 
ಮುಳಬಾಗಲು ತಾಲ್ಲೂಕು, ಕೋಲಾರ ಜಿಲ್ಲೆ-563132. ಕಮೂನಿಕೇಷನ್‌) 
11. ಪ.ಜಾ. ಸಿ.ಎನ್‌. ರಘು, 21.03.75 ಡಿಪ್ಪಮೊ 61.22 
ಸಾಮಾನ್ಯ | ಮನೆ ನಂ.171, ಎಲ್‌.ಐ.ಜಿ, 2ನೇ ಮುಖ್ಯ ಟ್ಯಾಂಕ್‌ (ಆಟೋ 
ರಸ್ತೆ, ಕುವೆಂಪುನಗರ, ಹಾಸನ-573201. ಮೊಬೈಲ್‌) 
8 | ಪ.ಜಾ. | ಎಂ.ಪಿ. ರುಕ್ಮಿಜೆ, 0/೦ ಜಿ. ಪುಟ್ಟಮಾದಯ್ಯ, 26.06.69 ಡಿಪಮೊ 51.84 
ಮಹಿಳೆ 3ನೇ ಕ್ರಾಸ್‌, ಸಿದ್ದಾರ್ಥನಗರ, (ಕಂಪ್ಯೂಟರ್ಸ್‌) 
ಮಳವಳ್ಳಿ ಟೌನ್‌-571430, ಮಂಡ್ಯ ಜಿಲ್ಲೆ. 
9 ಪ.ಜಾ. ವಿಜಯ್‌ ಗೋರೆ ಬಿನ್‌ ಸತ್ತು, 22.07.72 ಬಿ.ಕಾಂ. 57.94 
ಗ್ರಾಮೀಣ | ಮುಪೊ. ಗಳತಗಾ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ 
ಜಿಲ್ಲೆ-591219. 























ಈ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 30 ದಿನಗಳೊಳಗಾಗಿ 
ಸೂಕ್ತ ದಾಖಲಾತಿಗಳೊಂದಿಗೆ ಅಧಿಕ ನಿರ್ದೇಶಕರು (ಆಡಳಿತ), ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, ೫ 49, ಖನಿಜ ಭವನ, ಡಿ. ದೇವರಾಜ 
ಅರಸು ರಸ್ತೆ, ಬೆಂಗಳೂರು ರವರಿಗೆ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳ ನೇಮಕಾತಿಯು, ಮೇಲಿನ ಷರತ್ತುಗಳು ಮತ್ತು ಅವರ ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತೆಗಳು ಅನ್ವಯಿಸುವಂತೆ, ಮೂಲ 
ಅಂಕಪಟ್ಟಿಗಳು, ಜಾತಿ ಪ್ರಮಾಣ ಪತ್ರ ಮತ್ತು ಇತರ ಮೂಲ ದಾಖಲಾತಿಗಳನ್ನು ಸಲ್ಲಿಸುವ ಷರತ್ತಿಗೊಳಪಟ್ಟಿದೆ. 

ಮೇಲ್ಕಂಡ ಷರತ್ತಿಗೊಳಪಟ್ಟಂತೆ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ನೇಮಕಾತಿಯನ್ನು ಹಕ್ಕೆಂದು 
ಪರಿಗಣಿಸುವಂತಿಲ್ಲ. 

ಅಧಿಕ ನಿರ್ದೇಶಕರು (ಆಡಳಿತ) 
ಪಿ.ಆರ್‌. 344 ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಡಿಕೇರಿ 
ಹರಾಜು ಪ್ರಕಟಣೆ ಸಂಖ್ಯೆ: ಕೈತಸಂಮ:ಖರೀದಿ:ಹರಾಜು:2004-05, ದಿನಾಂಕ: 7ನೇ ಜೂನ್‌ 2005 

ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಡಿಕೇರಿಯ ಆವರಣದಲ್ಲಿ ದಿನಾಂಕ: 18.8.2005 ರಂದು ಬೆಳಿಗ್ಗೆ 11.30 ಗಂಟೆಗೆ ಸಾರ್ವಜನಿಕರ 
ಸಮ್ಮುಖದಲ್ಲಿ ಕೆಳಕಾಣಿಸಿರುವ ಷರತ್ತು ಮತ್ತು ನಿಬಂಧನೆಗಳನ್ನೊಳಗೊಂಡು ನಿರುಪಯುಕ್ತ ಸಣ್ಣ ಉಪಕರಣಗಳನ್ನು ಹೇಗಿವೆಯೋ ಹಾಗೆಯೇ ಬಹಿರಂಗ 
ಹರಾಜು ಮಾಡಲಾಗುವುದು. 

1) ಹರಾಜಿನಲ್ಲಿ ಭಾಗವಹಿಸುವವರು ದಿನಾಂಕ: 18.8.2005 ರಂದು ಬೆಳಿಗ್ಗೆ 10.30 ಗಂಟೆಯೊಳಗೆ ಸಂಸ್ಥೆಯಲ್ಲಿ ಹಾಜರಿದ್ದು 
ರೂ.500.00 ಗಳ ಮುಂಗಡ ಠೇವಣಿಯನ್ನು ನಗದು ರೂಪದಲ್ಲಿ ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಡಿಕೇರಿ ಇವರಿಗೆ ಪಾವತಿಸಿ 
ಹೆಸರನ್ನು ನೋಂದಾಯಿಸಿ ಹರಾಜಿನಲ್ಲಿ ಭಾಗವಹಿಸಬಹುದು. 

ಐ) ಹರಾಜಿಗೆ ಇರಿಸಲಾಗಿರುವ ವಸ್ತುಗಳನ್ನು ಕಛೇರಿ ವೇಳೆಯಲ್ಲಿ ಬಂದು ವೀಕ್ಷಿಸಬಹುದು. 

3) ಹರಾಜಿನಲ್ಲಿ ಯಶಸ್ವಿಯಾದ ಸವಾಲುದಾರರು, ಸವಾಲು ಮೊತ್ತದ ಶೇಕಡ 25 ರಷ್ಟು (ಮುಂಗಡ ಠೇವಣಿ ಬಿಟ್ಟು) ಹಣವನ್ನು ನಗದು 
ರೂಪದಲ್ಲಿ ಸ್ಥಳದಲ್ಲಿಯೇ ಸಂದಾಯ ಮಾಡುವುದು. 

4) ಹರಾಜಿನ ದಿನದಂದು ಜಾರಿಯಲ್ಲಿರುವ ಸರ್ಕಾರಿ ನಿಯಮಗಳಂತೆ ಸವಾಲು ಮೊತ್ತದ ಜೊತೆಗೆ ತೆರಿಗೆಗಳನ್ನು ಪಾವತಿಸಬೇಕಿರುತ್ತದೆ. 

5) ಯಾವುದೇ ಕಾರಣ ನೀಡದೆ ಬಿಡ್ಡನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಪ್ರಾಚಾರ್ಯರು ಹೊಂದಿರುತ್ತಾರೆ. 

6 ಸವಾಲುದಾರರು ಹರಾಜಿನ ನಂತರ ಬಿಡ್ಡಿನ ಸವಾಲಿಗೆ ಅನುಗುಣವಾಗಿ ಪೂರ್ತಿ ಹಣವನ್ನು ಪಾವತಿಸಿದ ನಂತರ ತಮ್ಮ ಸ್ವಂತ 
ಖರ್ಚಿನಲ್ಲಿ 15 ದಿನಗಳ ಒಳಗೆ ಸದರಿ ವಸ್ತುಗಳನ್ನು ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು. 

ಹೆಚ್ಚಿನ ವಿವರಗಳನ್ನು ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಮಡಿಕೇರಿ ಇವರಿಂದ ಕಛೇರಿ ವೇಳೆಯಲ್ಲಿ ಬಂದು 
ಪಡೆಯಬಹುದಾಗಿದೆ. ದೂರವಾಣಿ ಸಂಖ್ಯೆ 08272, 228357. 

ಪಿ.ಕೆ. ನಾಗರಾಜ 
ಪಿ.ಆರ್‌. 345 ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ , ಮಡಿಕೇರಿ. 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ೬೨೫ 





ಕಾಲೇಜು ಶಿಕ್ಷಣ ಇಲಾಖೆ 
ಕಾಲೇಜು ಶಿಕ್ಷಣ ಆಯುಕ್ತರ ಕಛೇರಿ, ಬೆಂಗಳೂರು 
ಟೆಂಡರ್‌ ಸಹಿತ ಬಹಿರಂಗ ಹರಾಜು ಅಧಿಸೂಚನೆ 
ಸಂಖ್ಯೆ: ಕಾಶಿಆ:16:ಉಲೇಸಾ ವಾಹನ ಹರಾಜು:2001-02, ದಿನಾಂಕ: 3ನೇ ಜೂನ್‌ 2005 
ವಿಷಯ: ಕಾಲೇಜು ಶಿಕ್ಷಣ ಇಲಾಖೆಯ ವಾಹನ ಸಂಖ್ಯೆ: ಸಿಎಜಿ 268ನ್ನು ಟೆಂಡರ್‌ ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡುವ ಬಗ್ಗೆ. 
ಕಾಲೇಜು ಶಿಕ್ಷಣ ಆಯುಕ್ತರು, ಶೇಷಾದ್ರಿ ರಸ್ತೆ, ಬೆಂಗಳೂರು-01 ಇವರ ಕಛೇರಿಯ ವಾಹನ ಸಂಖ್ಯೆ: ಸಿಎಜಿ 268ನ್ನು ಈ ಕೆಳಗೆ 
ವಿವರಿಸಿರುವಂತೆ ಟೆಂಡರ್‌ ಸಹಿತ ಬಹಿರಂಗ ಹರಾಜಿನ ಮೂಲಕ ಸ್ಥಳದಲ್ಲಿಯೇ ಯಾವ ರೀತಿ ಇದೆಯೋ ಅದೇ ರೀತಿ ವಿಲೇವಾರಿ ಮಾಡಲಾಗುವುದು. 
ಇಚ್ಛೆಯುಳ್ಳ ಸಾರ್ವಜನಿಕರು ಈ ಟೆಂಡರ್‌ ಮತ್ತು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಸವಾಲು ಮಾಡಬೇಕೆಂದು ಈ ಮೂಲಕ ಕೋರಲಾಗಿದೆ. 



































ಕ್ರ. ವಾಹನ ವಿಕ್ರಯದ ಬಹಿರಂಗ ಟೆಂಡರ್‌ ಹರಾಜಿನ ನಿಗದಿಪಡಿಸಿದ ಮುಂಗಡ ಮತ್ತು ಠೇವಣಿ ಷರಾ 
ಸಂ. | ಮಾದರಿ ಸಂಖ್ಯೆ | ತರಹ ಹರಾಜು ಸ್ವೀಕರಿಸುವ ದಿನ ಮತ್ತು 
ಮಾಡುವ ಸ್ಥಳ |ಕಡೆಯ ದಿನಾಂಕ ವೇಳೆ 
ಮತ್ತು ವೇಳೆ 

1 1982 - ಟೆಂಡರ್‌ [ಕಾಲೇಜು ಶಿಕ್ಷಣ 08.07.2005 |13.07.2005 |ರೂ.5000.00 (ರೂಪಾಯಿ ಐದು ಸಾವಿರ) 

ಪೆಟ್ರೋಲ್‌ ಮತ್ತು ಆಯುಕ್ತರ ಬೆಳಿಗ್ಗೆ 11.00 ಬೆಳಿಗ್ಗೆ ,ಯವುದಾದರೂ ರಾಷ್ಟ್ರೀಕೃತ ಬ್ಯಾಂಕ್‌ ಇಲ್ಲಿ 

ಅಂಬಾಸಿಡರ್‌ | ಬಹಿರಂಗ ಕಛೇರಿ, ಗಂಟೆಗೆ 11.00 ಗಂಟೆ | ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, 

ಕಾರ್‌ ಹರಾಜು | ಶೇಷಾದ್ರಿ ರಸ್ತೆ, ಬೆಂಗಳೂರು-1 ಇವರ ಹೆಸರಿನಲ್ಲಿ ಡಿ.ಡಿ.ಯನ್ನು 
ಸಿಎಜಿ-268 ಬೆಂಗಳೂರು-1. ಕೊಳ್ಳುವುದರ ಮೂಲಕ ಕಟ್ಟಬೇಕು. 





ಸೂಚನೆ: 1. ದಿನಾಂಕ: 13.06.2005 ರಂದು ಟೆಂಡರ್‌ಗಳನ್ನು ಬಹಿರಂಗ ಹರಾಜಿನ ನಂತರ ತೆರೆಯಲಾಗುವುದು. 
2. ಮೇಲ್ಕಂಡ ಹರಾಜಿನಲ್ಲಿ ಪಾಲ್ಗೊಳ್ಳಲು ಇಚ್ಚೆಯುಳ್ಳವರು ರೂ.5000.00 (ರೂಪಾಯಿ ಐದು ಸಾವಿರ) ಗಳನ್ನು ಠೇವಣಿಯಾಗಿ 
ಇಡತಕ್ಕದ್ದು. 
ಇತರೆ ನಿಬಂಧನೆಗಳು: 

]. ಮೊಹರಾದ ಟೆಂಡರ್‌ಗಳನ್ನು ಬಿಳಿಯ ಹಾಳೆಯಲ್ಲಿ ಬಿಡ್‌ ಮಾಡುವ ಬೆಲೆಯನ್ನು ಅಂಕಿಗಳಲ್ಲಿ ಹಾಗೂ ಅಕ್ಷರಗಳಲ್ಲಿ ನಮೂದಿಸಿ ತಮ್ಮ 
ಪೂರ್ಣ ಅಂಚೆ ವಿಳಾಸವನ್ನು ಬರೆದು ಮೊಹರು ಮಾಡಿ ಟೆಂಡರ್‌ಗಳನ್ನು ಪ್ರತ್ಯೇಕವಾದ ಲಕೋಟೆಗಳಲ್ಲಿ ಕಛೇರಿ ವೇಳೆಯಲ್ಲಿ ಆಯುಕ್ತರು, 
ಕಾಲೇಜು ಶಿಕ್ಷಣ ಇಲಾಖೆ, ಶೇಷಾದ್ರಿ ರಸ್ತೆ, ಬೆಂಗಳೂರು-1 ವಿಳಾಸಕ್ಕೆ ತಲುಪಿಸತಕ್ಕದ್ದು. ಈ ಲಕೋಟೆಯ ಮೇಲೆ “ಟೆಂಡರ್‌ ಸಹಿತ 
ಬಹಿರಂಗ ಹರಾಜು, ಸಿಎಜಿ 268ರ ಅಂಬಾಸಿಡರ್‌ ಕಾರು ಎಂದು ನಮೂದಿಸಬೇಕು”. 
ಮಾರಾಟ ತೆರಿಗೆಯನ್ನು ಸರ್ಕಾರದ ನಿಯಮದಂತೆ ಪಾವತಿ ಮಾಡತಕ್ಕದ್ದು. 
ವಾಹನವನ್ನು ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವ ಕಾಲೇಜು ಶಿಕ್ಷಣ ಆಯುಕ್ತರ ಕಛೇರಿಯ ಆವರಣದಲ್ಲಿ ಕಛೇರಿ ದಿನಗಳಂದು ಕಛೇರಿ 
ವೇಳೆಯಲ್ಲಿ ಪರೀಕ್ಷಿಸಬಹುದು. 

4. ಜಯಪ್ರದವಾದ ಟೆಂಡರ್‌ : ಹರಾಜಿನ ನಿರ್ಣಯವನ್ನು ಅತ್ಯುನ್ನತ ಘೋಷಿತ ಅಥವಾ ಅಧಿಕ ಹರಾಜು ಬೆಲೆಯ ಮೇಲೆ 
ನಿರ್ಣಯಿಸಲಾಗುವುದು. 

5. ಕರೆಯಲಾಗಿರುವ ಟೆಂಡರ್‌ ಹರಾಜಿನ ಪ್ರಕಟಣೆಯನ್ನು ಯಾವುದೇ ವಿವಾದವಾದ ಪಕ್ಷದಲ್ಲಿ ತಿರಸ್ಕರಿಸುವ, ಮುಂದೂಡುವ ಹಾಗೂ 
ರದ್ದುಪಡಿಸುವ ಎಲ್ಲಾ ಹಕ್ಕುಗಳನ್ನು ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು-1 ಅಥವಾ ಇವರು ನೇಮಿಸಿದ ಅಧಿಕಾರಿ 
ಪಡೆದಿರುತ್ತಾರೆ. 

6. ಎಲ್ಲಾ ವಿಷಯದಲ್ಲಿ ಆಯುಕ್ತರು, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಇವರದೇ ಅಂತಿಮ ತೀರ್ಮಾನವಾಗಿರುತ್ತದೆ ಮತ್ತು 
ಭಾಗವಹಿಸುವ ಟೆಂಡರ್‌ದಾರರು ಮತ್ತು ಹರಾಜುದಾರರು ಈ ತೀರ್ಮಾನಕ್ಕೆ ಬದ್ಧರಾಗಿರುತ್ತಾರೆ. 

7. ವಾಹನ ಹರಾಜಿಗೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ಇಲಾಖೆಯ ಅನುಮೋದನೆ ಪಡೆದು ತಿಳಿಸಿದ ನಂತರ ಜಯಶೀಲನಾದ 
ಟೆಂಡರ್‌ದಾರ:ಹರಾಜುದಾರನು 7 ದಿವಸದೊಳಗೆ ಪೂರ್ತಿ ಹಣವನ್ನು ತೆರಿಗೆ ಸಹಿತ ನಗದು ರೂಪದಲ್ಲಿ ಪಾವತಿ ಮಾಡಿ ವಾಹನವನ್ನು 
ಅವರ ಸ್ವಂತ ಖರ್ಚಿನಲ್ಲಿ ಸ್ಥಳದಿಂದ ತೆಗೆದುಕೊಂಡು ಹೋಗತಕ್ಕದ್ದು. ಯಾವ ಕಾರಣದಿಂದಲೂ ಈ ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. 
ಈ ನಿಯಮವನ್ನು ಪರಿಪಾಲಿಸದಿದ್ದಲ್ಲಿ ಅವರ ಮುಂಗಡ ಠೇವಣಿ ಹಣವನ್ನು ಸರ್ಕಾರದ ಖಾತೆಗೆ ಯಾವ ರೀತಿಯ ತಿಳುವಳಿಕೆ ಕೊಡದೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

8... ಜಯಶೀಲನಾದ ಟೆಂಡರ್‌ದಾರ:ಹರಾಜುದಾರರನ್ನುಳಿದು ಇತರರ ಮುಂಗಡ ಠೇವಣಿಯನ್ನು ಹರಾಜುಗಳು ಪೂರ್ಣವಾದ ನಂತರ 
ಹಿಂದಿರುಗಿಸಲಾಗುವುದು. 

ಪಿ.ಆರ್‌. 340 ಕಾಲೇಜು ಶಿಕ್ಷಣ ಆಯುಕ್ತರು, ಬೆಂಗಳೂರು. 
ಸಹಾಯಕ ಕೃಷಿ ನಿರ್ದೇಶಕರವರ ಕಛೇರಿ, ಚಳ್ಳಕೆರೆ 
ಸಂಖ್ಯೆ: ಸಕ್ಫನಿ/ಚ/ಲೆಕ್ಕ-2/ಜಡವಸ್ತು/ವಿಲೇ/2004-05/225, ದಿನಾಂಕ: 28ನೇ ಮೇ 2005 
ವಿಷಯ: ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ಕಛೇರಿಯ ಅನುಪಯುಕ್ತ ವಸ್ತುಗಳನ್ನು ಬಹಿರಂಗ ಹರಾಜಿನ ಮೂಲಕ 
ವಿಲೇವಾರಿ ಮಾಡುವ ಬಗ್ಗೆ. 
ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ಕಛೇರಿಯಲ್ಲಿ ಲಭ್ಯವಿರುವ ಈ ಕೆಳಕಂಡ ಕ್ರ.ಸಂ.1 ರಿಂದ 17 ರವರೆಗಿನ ಅನುಪಯುಕ್ತ ವಸ್ತುಗಳನ್ನು 
ಕೆಳಕಂಡ ನಿಬಂಧನೆಗೊಳಪಟ್ಟು ಸದರಿ ಕಛೇರಿಯ ಆವರಣದಲ್ಲಿ ವಸ್ತುಗಳು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿ ದಿನಾಂಕ: 14.7.2005 ರಂದು 


೬೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಬಾಗ - ೫ 





ಮಧ್ಯಾಹ್ನ 3.00 ಗಂಟೆಗೆ ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡಲಾಗುವುದು. ಆಸಕ್ತಿಯುಳ್ಳ ಸಾರ್ವಜನಿಕರು ಹರಾಜಿನಲ್ಲಿ ಭಾಗವಹಿಸಲು ಈ 
ಮೂಲಕ ಕೋರಲಾಗಿದೆ. 
ನಿಬಂಧನೆಗಳು 

1) ಹರಾಜಿನಲ್ಲಿ ಪಾಲ್ಗೊಳ್ಳಲು ಇಚ್ಚೆಯುಳ್ಳವರು ರೂ.500- ನ್ನು ಮುಂಗಡ ಠೇವಣಿಯಾಗಿ ಹರಾಜಿನ ದಿನ ಬೆಳಿಗ್ಗೆ 10 ಘಂಟೆಯಿಂದ 11 
ಘಂಟೆಯೊಳಗೆ ಕಟ್ಟಬೇಕು. 

2) ಯಶಸ್ವಿ ಬಿಡ್‌ದಾರರು ಮಾರಾಟ ತೆರಿಗೆಯನ್ನು ಸರ್ಕಾರದ ನಿಯಮದಂತೆ ಪಾವತಿ ಮಾಡತಕ್ಕದ್ದು. 

3) ಹರಾಜಿಗೆ ಇಟ್ಟ ವಸ್ತುಗಳನ್ನು ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆಯಲ್ಲಿ ಕಛೇರಿಯ ದಿನಗಳಂದು ಪರೀಕ್ಷಿಸಬಹುದು. 

4) ಜಯಪ್ರದವಾದ ಹರಾಜು ನಿರ್ಣಯವನ್ನು ಅತ್ಯುನ್ನತ ಹರಾಜು ಬೆಲೆಯ ಮೇಲೆ ನಿರ್ಣಯಿಸಲಾಗುವುದು. 

5) ಹರಾಜಿನ ಪ್ರಕಟಣೆಯಲ್ಲಿ ಯಾವುದೇ ವಿವಾದವಾದ ಪಕ್ಷದಲ್ಲಿ ಹರಾಜನ್ನು ತಿರಸ್ಕರಿಸುವ / ಮುಂದುವರೆಸುವ ಹಾಗೂ ರದ್ದುಪಡಿಸುವ 
ಹಕ್ಕುಗಳು ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ಇವರಿಗೆ ಇರುತ್ತದೆ. 

6 ಹರಾಜಿನ ಎಲ್ಲಾ ವಿಷಯಗಳಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ ಇವರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಮತ್ತು 
ಭಾಗವಹಿಸುವ ಹರಾಜಿನ ಬಿಡ್ಡುದಾರರು ಈ ತೀರ್ಮಾನಕ್ಕೆ ಬದ್ಧರಾಗಿರಬೇಕಾಗುತ್ತದೆ. 

7) ಹರಾಜಿಗೆ ಸಂಬಂಧಿಸಿದಂತೆ ಜಂಟಿ ಕೃಷಿ ನಿರ್ದೇಶಕರು, ಚಿತ್ರದುರ್ಗ ಅವರ ಅನುಮೋದನೆ ಪಡೆದ ನಂತರ ಹೆಚ್ಚು ಬಿಡ್‌ ಮಾಡಿದ 
ಹರಾಜುದಾರರು ನಿಗದಿತ 7 ದಿನಗಳೊಳಗಾಗಿ ಪೂರ್ತಿ ಹಣವನ್ನು ತೆರಿಗೆ ಸಹಿತ ನಗದು ರೂಪದಲ್ಲಿ ಪಾವತಿ ಮಾಡಿ ವಸ್ತುಗಳನ್ನು ಅವರ 
ಸ್ವಂತ ಖರ್ಚಿನಲ್ಲಿ ಹರಾಜಿನ ಸ್ಥಳದಿಂದ ತೆಗೆದುಕೊಂಡು ಹೋಗತಕ್ಕದ್ದು. ಯಾವ ಕಾರಣದಿಂದಲೂ ಈ ಅವಧಿಯನ್ನು ವಿಸ್ತರಿಸಲಾಗುವುದಿಲ್ಲ. 
ಈ ನಿಯಮವನ್ನು ಪಾಲಿಸದಿದ್ದಲ್ಲಿ ಅವರ ಮುಂಗಡ ಠೇವಣಿ ಹಣವನ್ನು ಸರ್ಕಾರದ ಖಾತೆಗೆ ಯಾವ ರೀತಿಯ ತಿಳುವಳಿಕೆ ಕೊಡದೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

8) ಜಯಶೀಲರಾದ ಹರಾಜುದಾರರನ್ನುಳಿದು ಉಳಿದ ಬಿಡ್‌ದಾರರ ಮುಂಗಡ ಠೇವಣಿಗಳನ್ನು ಹರಾಜಿನ ಅನಂತರ ಹಿಂತಿರುಗಿಸಲಾಗುವುದು. 

ಅನುಪಯುಕ್ತ ವಸ್ತುಗಳ ಪಟ್ಟಿ 




























































































ಕ್ರ.ಸಂ. ದಾಸ್ತಾನು ವಸ್ತುಗಳು ಪರಿಮಾಣ ಕ್ರ.ಸಂ. ದಾಸ್ತಾನು ವಸ್ತುಗಳು ಪರಿಮಾಣ 
1 |ಪಿಕಾಶಿ 90 10 | ಹಿತ್ತಾಳೆ ಕೊಳಗ 2 
2 ಬಾಣಲಿ 112 11 ಹಿತ್ತಾಳೆ ಕೊಡ 1 
3 |ಚಲಿಕೆ 82 12 | ಹಿತ್ತಾಳೆ ತಂಬಿಗೆ 1 
4 ಹ್ಯಾಂಡ್ಸ್‌ 20 13 ಟಪಾಲು ತಕ್ಕಡಿ 2 
5 |ಕ್ಯಾಷ್‌ ಬಾಕ್ಸ್‌ 2 14 | ಬೀಗಗಳು 20 
6 ಗೋಡೆ ಗಡಿಯಾರ 1 15 ವುಡನ್‌ ಸ್ಪೂಲ್‌ 
7 ಅಲಾರಾಮ್‌ 5 16 ಸ್ಟೀಲ್‌ ತಂಬಿಗೆ 4 
8 | ಲಾಟೀನ್‌ 2 17 | ಸ್ಟೀಲ್‌ ಸ್ಟೂಲ್‌ 
9 ಬಕೇಟ್‌ 4 
ಆಃ 


.ಆರ್‌. 338 ಸಹಾಯಕ ಕೃಷಿ ನಿರ್ದೇಶಕರು, ಚಳ್ಳಕೆರೆ. 
P.N. MAYOHALL 
IN THE COURT OF THE IV ADDL. CITY CIVIL JUDGE, MAYOHALL, BANGALORE 
P&S.C.NO.15018/2005 HG:30/6/2005 
Petitioner: R. SATHYAVATHI D/o late Ramachandra aged about 67 yrs and Residing at No.R.81, 
Chikkanna Gardens, Il Cross, Shankarmutt, Bangalore-560004. 
Vs 
Respondent: 1. Smt.R. Sribali, D/o Late R. Ramachandra, aged about 60 years and Residing at 
No.R.81, Chikkanna Garden, Il Cross, Shankarmutt, Bangalore-560004. 
2. SriR. Mahadeva S/o Late R. Ramachandra, aged about 58 years and Residing at 
No.R.81, Chikkanna Garden, Il cross, Shankarmutt, Bangalore-560004. 
3. SriR. Ramanath S/o Late R. Ramachandra, aged about 61 years and Residing at 
No.238/7, ‘Sachidananda’, 2nd Main Road, 7th Block, 4th Phase, BSK lllrd Stage, 
Bangalore-560085. 
4. Smt. Shakuntala W/o Sri S. Satyanarayana aged about and residing at 179, 44th 
Cross, 8th Block, Jayanagar, Bangalore-560082. 
PUBLIC NOTICE 
Notice is hereby given that a petition have been made to this court under Sec 372 of the Indian 
Succession Act, for grant of Succession Certificate in respect of the assets and securities of the deceased 
Sri. R. SHANKAR who died on 24/10/2003 at Bangalore. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ೬೨೭ 





Be it known that No caveat has been entered and the said petition is posted for hearing on 
30.06.2005, All persons claiming to have any interest in the Assets of the deceased may come and see 
the proceeding before grant of Succession Certificate in respect of the Property. 

Given Under my hand and the seal of the Court, this the 2.6.2005. 

By Order of the Court 
PD-73 Asst. Registrar, 
City Civil Court, Mayohall Unit, Bangalore. 
IN THE COURT OF THE IV ADDL. CITY CIVIL & SESSIONS JUDGE, MAYOHALL, BANGALORE 
P&S.C. NO.15021/2005 
Petitioners: 1. Mrs. Chandrika Panicker, 68 years, w/o late Ramankutty Panicker, R/o No.103, 
Maharshi Pradan, Old Madras Rd. Nagavara Palya, Bangalore-93. 
2. M. Renuka, 50 years, D/o late Ramankutty Panicker & wife of late ೧. Ramanunny, 
R/o No.103, Maharshi Pradhan, Old Madras Road, Nagavarapalya, B'lore-93. 
3. M. Keshavadas, 49 years, S/o late Ramanakutty Panicker, R/o 15, 4th Cross, 
22nd A Main, 5th Phase, J.P. Nagar, Bangalore-78. 
4. M. Rajendran, 39 years, S/o late Ramankutty Panicker, R/o No.101, | Floor, Palm 
Court, Garden Estate, Jakkur, Bangalore. 
Vs 
Respondents: Nil. 
PUBLIC NOTICE 

Notice is hereby given that a petition has been made to this court under Sec 372 of the Indian 
Succession Act, for grant of Succession Certificate in respect of the debts and securities of the deceased 
Ramankutty Panicker @ R.K. Panicker, who died on 01.06.03 at Bangalore. 

Be it known that No caveat has been entered and the said petition is posted for hearing on 
7.7.2005. All persons claiming to have any interest in the asset of the deceased may come and see the 
proceedings before the grant of Succession Certificate. 

Given under my hand and the seal of the Court this the 2.6.2005. 

By Order of the Court 


೧೧-74 Asst. Registrar, 
City Civil Court, Mayohall Unit, Bangalore. 
FORM -1 
(See Rule 9) 
OFFICE OF THE DIRECTOR, PRE-UNIVERSITY EDUCATION, PALACE ROAD, BANGALORE 
NOTIFICATION 


Smt. SEEMA BRAGANZA, Working as Lecturer in the Maharanis Jr. College, Pre-University 
Education Dept. is permitted to change her name to 'SEEMA. 


Director, 
PD. 65 Pre-University Education, Bangalore. 
FORM-IV 
(See Rule 12) 
NOTICE 


It is hereby notified that the undersigned VEERABHADRAYYA GURULINGAYYA PUJAR, has 
been changed his sur name from VEERABHADRAYYA GURULINGAYYA PUJAR, to 
VEERABHADRAYYA GURULINGAYYA HIREMATH. 

PD-66 VEERABHADRAYYA GURULINGAYYA HIREMATH 
FORM -1 
DEPARTMENT OF POLICE 
Office of the Superintendent of Police, Chamarajanagar District 
NOTIFICATION Dated: 19th April 2005 

Sri B. CHIKKAHANUMAIAH, CPC-387, is working as a Civil Police Constable in the Department 
of Police at Kollegal Rural Police Station is Permitted to change his name to D. SURYAPRAKASH. 

PD. 68 Superintendent of Police, Chamarajanagar District. 


೬೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಭಾಗ - ೫ 





FORM-IV 
(See Rule 12) 
NOTICE 
It is hereby notified that the undersigned has changed her name from SUKHI to R. SAHANA 
PD-67 R. SAHANA 


POLICE DEPARTMENT 
Office of the Commissioner of Police, No.1, Infantry Road, Bangalore-560 001 
TENDER NOTIFICATION 
Procuring entity:- Director General and Inspector General of Police, Karnataka State, 
Bangalore. 
Name of the Project/Scheme:- Modernisation of Bangalore City Traffic 

Separate sealed tenders are invited to conduct Technical feasibility study for the implementing of 

Area Traffic Control system in Bangalore City. 
Sl.No. Items 

| To Conduct Technical Feasibility Study for the implementation of Area Traffic 
Control System 

Tender forms containing detailed terms and conditions and specifications to conduct Technical 
feasibility study for the implementing of Area Traffic Control can be obtained from this office between 
10.30 A.M. to 4.00 P.M. on any working day from 14.6.2005 to 13.7.2005. The cost each tender form is 
Rs.500/- (Rupees Five Hundred only), payable by D.D. only in favour of Commissioner of Police, 
Bangalore City, which is non-refundable (money order will not be accepted). The tenderer who desires to 
obtain tender form by post may send D.D. for Rs.500/- drawn in favour of Commissioner of Police, 
Bangalore City, along with self addressed envelop affixing stamp of Rs.25/- Tender should be submitted 
separately for each Items in duplicate in sealed envelop duly subscribed on the top as “Quotation to 
conduct technical feasibility for the implementation of Area Traffic Control System” and address of the firm 
below. 

Each envelop should contain duly filled tender application incorporating experience and past 
performance in the execution of similar contracts, capabilities with respect to conducting extensive 
surveys, D.D. drawn in favour of Commissioner of Police, Bangalore City towards E.M.D. (The E.M.D. 
should be equivalent to 2% of value of each item as per rate quoted by the tenderer), any other 
information considered relevant and also quoted price. Only those agencies/bidders who have the 
technical expertise and capability to execute the work independently and without the involvement of 
middleman, shall participate in the bid. 

The sealed envelop should be addressed to Sri Gopal B. Hosur, IPS., Joint Commissioner of 
Police & 1/೮ Additional Commissioner of Police, Administration, No.1, Infantry Road, Bangalore-560 001 
and submitted to reach this office on or before 4.30 P.M. on 13.7.2005. Tender applications received after 
due date will not be considered. The tender envelopes received will be opened in this office on 14.7.2005 
at 4.30 P.M. Interested persons may participate in the proceedings of opening tenders. 

The tenders received without separate Earnest Money Deposit (E.M.D.) for each item in the form 
of Demand Draft shall be rejected. The department will not be responsible for any delay, loss, damage or 
non receipt of request/tender documents/tender sent by post/courier etc., Department's Right to accept/ 
reject/split/increase or decrease the quantity, any or all tenders without assigning any reasons is 
reserved. 

In case, holiday is declared by Government on any of the above dates due to unforeseen 
circumstances, the tender proceedings will be held on the following date at the same time. 

GOPAL B. HOSUR, IPS., 
Joint Commissioner of Police & |/C 
PR-346 Additional Commissioner of Police, 
Administration & Tender Inviting Authority, Bangalore City. 




















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ೬೨೯ 





ಕರ್ನಾಟಕ ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಅರಣ್ಯ ಸಂಚಾರಿದಳ ಮತ್ತು ಜಾಗೃತ, ಬೆಂಗಳೂರು 
ಸಂಕ್ಷಿಪ್ತ ಹರಾಜು ಪ್ರಕಟಣೆ 
ಸಂಖ್ಯೆ: ಎ2.ಎಫ್‌ಎಂಎಸ್‌.ಹಪ್ರ.ಸಿಆರ್‌-20/2005-06, ದಿನಾಂಕ: 17ನೇ ಜೂನ್‌ 2005 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಅರಣ್ಯ ಸಂಚಾರಿದಳದ ಸಿಬ್ಬಂದಿ ವರ್ಗದವರು ದಾಖಲಿಸಿದ ಅರಣ್ಯ ಗುನ್ನೆ 
ಪ್ರಕರಣಗಳಲ್ಲಿ ಅರಣ್ಯ ಉತ್ಪನ್ನಗಳನ್ನು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಮುಟ್ಟುಗೋಲು ಹಾಕಿಕೊಂಡ ಕೆಳ ನಮೂದಿಸಿದ ಬೆತ್ತಗಳು ಮತ್ತು 
ತೇಗದ ಪೋಲ್ಸ್‌ಗಳಿಂದ ಕಟ್‌ಮಾಡಿದಂತಹ ಕಟ್‌ ಪೀಸ್‌ಗಳನ್ನು ಅನುಸೂಚಿಯ ಪ್ರಕಾರ ಮತ್ತು ದಿನಾಂಕದಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಅರಣ್ಯ ಸಂಚಾರಿದಳ, ಬೆಂಗಳೂರು ಇವರು ಅಥವಾ ಅವರಿಂದ ಅಧಿಕೃತವಾಗಿ ಸೂಚಿಸಲ್ಪಟ್ಟವರು ಬಹಿರಂಗವಾಗಿ ಹರಾಜು ಮಾಡಲು 
ಉದ್ದೇಶಿಸಲಾಗಿದೆ. 








ಷೆಡ್ಯೂಲ್‌ 
ಕ್ರಮ ಹರಾಜು ನಡೆಯುವ ಸ್ಥಳ ಹರಾಜಿನ ದಿನಾಂಕ ಹರಾಜಿಗೆ ಇಟ್ಟಿರುವ ಮಾಲಿನ ಪರಿಮಾಣ 
ಸಂಖ್ಯೆ ಮತ್ತು ವೇಳೆ ವಿವರಗಳು 
1 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ | ದಿನಾಂಕ: 6.7.2005, | ಅರಣ್ಯ ಅಪರಾಧ ಪ್ರಕರಣ ಸಂಖ್ಯೆ: ಅಂದಾಜು 20 Ct. 
ಕಛೇರಿ, ಅರಣ್ಯ ಸಂಚಾರಿದಳ, ಮಧ್ಯಾಹ್ನ 3.00 2005-06ಕ್ಕೆ ಸಂಬಂಧಿಸಿದಂತಹ 
ಬೆಂಗಳೂರು ಗಂಟೆಗೆ ತೇಗದ ಪೋಲ್ಸ್‌ನಿಂದ ಕಟ್‌ 


ಮಾಡಿದ ಕಟ್‌ ಸೈಜ್‌ ಪೀಸುಗಳು 
2 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ | ದಿನಾಂಕ: 6.7.2005, ಅರಣ್ಯ ಅಪರಾಧ ಪ್ರಕರಣ ಸಂಖ್ಯೆ: 1320 ಸಂಖ್ಯೆ-6 ಸಣ್ಣದಾದ 




















ಕಛೇರಿ, ಅರಣ್ಯ ಸಂಚಾರಿದಳ, ಮಧ್ಯಾಹ್ನ 3.00 | 1224-05 ಕ್ಕೆ ಸಂಬಂಧಿಸಿದಂತಹ ಬೆತ್ತಗಳು 
ಬೆಂಗಳೂರು ಗಂಟೆಗೆ ದಪ್ಪ ಮತ್ತು ಸಣ್ಣ ಬೆತ್ತಗಳು 100 ಸಂಖ್ಯೆ-5' ದಪ್ಪ ಉದ್ದ 
ಬೆತ್ತಗಳು 
120 ಸಂಖ್ಯೆ-8' ಮೀಡಿಯಂ 
ಬೆತ್ತಗಳು 





ಹರಾಜಿನ ಷರತ್ತುಗಳು 

ಹರಾಜಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು 5,000- ರೂ.ಗಳ ಇ.ಎಂ.ಡಿ. ಠೇವಣಿ ಇಡಬೇಕಾಗುತ್ತದೆ. 

ಷೆಡ್ಕ್ಯೂಲ್‌ನಲ್ಲಿ ಸೂಚಿಸಿರುವ ನಿಗದಿತ ಸಮಯ ಮತ್ತು ದಿನಾಂಕದಂದು ಬಹಿರಂಗ ಹರಾಜನ್ನು ನಡೆಸಲಾಗುವುದು. 

ಹರಾಜಿನಲ್ಲಿ ಭಾಗವಹಿಸುವ ಮೊದಲು ಷೆಡ್ಯೂಲಿನಲ್ಲಿ ನಮೂದಿಸಿರುವ ಇಡುಗಂಟನ್ನು (ಇ.ಎಂ.ಡಿ.) ನಗದು ರೂಪದಲ್ಲಿ ಪಾವತಿಸತಕ್ಕದ್ದು. 

ಇಡುಗಂಟನ್ನು ಜಮಾ ಮಾಡದೇ ಬಿಡ್‌ದಾರರು ಹರಾಜಿನಲ್ಲಿ ಭಾಗವಹಿಸುವ ಹಕ್ಕು ಇರುವುದಿಲ್ಲ. 

ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿಗೆ ಇಡಲಾದ ಬೆತ್ತ ಮತ್ತು ತೇಗದ ಕಟ್‌ಪೀಸ್‌ಗಳನ್ನು ಹರಾಜಿಗೆ ಮುನ್ನ ಪರಿಶೀಲಿಸಿ ನಂತರ 

ಹರಾಜಿನಲ್ಲಿ ಭಾಗವಹಿಸುವುದು. 

ಷೆಡ್ಕೂಲ್‌ನಲ್ಲಿ ತೋರಿಸಿರುವ ಪ್ರತಿ ಲಾಟ್‌ಗೆ ಪ್ರತ್ಯೇಕ ಹರಾಜು ಮಾಡಲಾಗುವುದು. 

ಯಶಸ್ವಿ ಬಿಡ್‌ದಾರರು ಮಾಲನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಲೇವಾರಿ ಮಾಡಿಕೊಳ್ಳತಕ್ಕದ್ದು. 

ಹರಾಜು ಮುಗಿದ ತರುವಾಯ ಬಾಬು ಪಡದಂತಹವರಿಗೆ ಮಾಲನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಸಂಚಾರಿದಳ ಕಛೇರಿ, 

ಬೆಂಗಳೂರಿನಿಂದ ಸಾಗಾಟ ಮಾಡುವ ಸ್ಥಳಕ್ಕೆ ಪರವಾನಿಗೆ ಮುಖಾಂತರ ಮಾಡಿಕೊಳ್ಳಲು ವಲಯ ಅರಣ್ಯ ಅಧಿಕಾರಿಗಳು, ಅರಣ್ಯ 

ಸಂಚಾರಿದಳ, ಬೆಂಗಳೂರು ಇವರಿಂದ ಪರವಾನಿಗೆ ನೀಡಲಾಗುವುದು. 

9. ಅತಿ ಹೆಚ್ಚು ಬಿಡ್‌ದಾರರು ಹರಾಜಿನ ದಿನದಂದೇ ತಾವು ಸೂಚಿಸಿದ ಹರಾಜಿನ ಮೊತ್ತದ ಪೂರ್ತಿ ಹಣವನ್ನು ಹಾಗೂ ಸೂಚಿಸಿದ ಮೊತ್ತಕ್ಕೆ 
ಅನ್ವಯಿಸುವ ಪೂರ್ಣ ತೆರಿಗೆಗಳನ್ನು ಜಮಾ ಮಾಡತಕ್ಕದ್ದು ತಪ್ಪಿದಲ್ಲಿ ಇ.ಎಂ.ಡಿ. ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಂಡು 2ನೇ 
ಬಿಡ್‌ದಾರರು ಯಶಸ್ವಿ ಬಿಡ್ಡುದಾರರೆಂದು ಪರಿಗಣಿಸಲಾಗುವುದು. 

10. ಬಿಡ್‌ದಾರರು ಈ ಕಛೇರಿಯಿಂದ ಕಾರ್ಯಾದೇಶ ಪಡೆದ 7 ದಿನಗಳೊಳಗಾಗಿ ತೇಗದ ಮರದ ಕಟ್‌ ಪೀಸ್‌ ಮತ್ತು ಬೆತ್ತಗಳನ್ನು 
ತೆಗೆದುಕೊಂಡು ಹೋಗತಕ್ಕದ್ದು. 

11. ಯಶಸ್ವಿ ಬಿಡ್‌ದಾರರಿಗೆ ಆಗುವ ಲಾಭಿ ಅಥವಾ ನಷ್ಟಗಳಿಗೆ ಇಲಾಖೆ ಜವಾಬ್ದಾರಿಯಲ್ಲ. 

12. ಬಹಿರಂಗ ಹರಾಜಿನಲ್ಲಿ ಉದ್ಭವಿಸಬಹುದಾದ ತಂಟೆತಕರಾರುಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಸಂಚಾರಿದಳ, ಬೆಂಗಳೂರು 
ರವರು ನೀಡುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

13. ಕಪ್ಪು ಪಟ್ಟಿಯಲ್ಲಿರುವ ಬಿಡ್‌ದಾರರು ಅಥವಾ ದಿವಾಳಿಯಾಗಿರುವವರು ಈ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಿರುವುದಿಲ್ಲ. 

14. ಹರಾಜಿನ ನಂತರ ಬರುವ ಬೆಲೆಗಳನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 

15. ಯಾವುದೇ ತಂಟೆ ತಕರಾರುಗಳಿದ್ದಲ್ಲಿ ಹರಾಜು ಪ್ರಾರಂಭಿಸುವ ಎರಡು ಗಂಟೆ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ಲಿಖಿತ 
ಮೂಲಕ ತರತಕ್ಕದ್ದು ಹಾಗೂ ಹರಾಜಿನ ನಂತರ ತಡವಾಗಿ ಬರುವ ಯಾವುದೇ ತರಹದ ದೂರಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 

16. ಯಶಸ್ವಿ ಬಿಡ್‌ದಾರರು ತಮ್ಮ ಬಿಡ್‌ನ ಬೆಲೆಯ ಮೇಲೆ ಈ ಎಲ್ಲಾ ತೆರಿಗೆಗಳನ್ನು ಅಂದರೆ ಮಾರಾಟ ತೆರಿಗೆ ಶೇಕಡ 14, ಮಾರಾಟ ತೆರಿಗೆ 
ಮೇಲೆ ಸರ್‌ಚಾರ್ಜ್‌ ಶೇಕಡ 15, ಅರಣ್ಯ ಅಭಿವೃದ್ಧಿ ತೆರಿಗೆ ಶೇಕಡ 8, ಆದಾಯ ತೆರಿಗೆ ಶೇಕಡ 5 ಮತ್ತು ಆದಾಯದ ತೆರಿಗೆ ಮೇಲೆ ಸೆಸ್‌ 
ಶೇಕಡ 5 ರಂತೆ ಹರಾಜು ಮಾಡಿದ ಕೂಡಲೇ ಹರಾಜು ಮಾಡುವ ಅಧಿಕಾರಿಗಳವರಲ್ಲಿ ತುಂಬಿ ರಸೀದಿ ಪಡೆಯುವುದು. 

17. ಹರಾಜು ಮಾಡಿದೊಡನೆ ಯಶಸ್ವಿ ಬಿಡ್‌ದಾರರು ಪೂರ್ತಿ ಹಣ ಮತ್ತು ತೆರಿಗೆಗಳನ್ನು ಕಛೇರಿಯಲ್ಲಿ ತುಂಬಿ ಬಾಬನ್ನು ಹರಾಜು ಮಾಡುವ 
ಅಧಿಕಾರಿಗಳಿಂದ ಸ್ಥಿರೀಕರಿಸಿದ ನಂತರ ರಹದಾರಿ ಪಡೆದು ಸಾಗಾಟ ಮಾಡಿಕೊಳ್ಳುವುದು. 


ಟಾಂ ಜು YH ಜು ಣ್‌ 
ಫಾ 


A AN 
೯ 





೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಭಾಗ - ೫ 





18. ಹೆಚ್ಚಿನ ವಿವರಣೆ ಅಗತ್ಯವಾಗಿ ಕಂಡು ಬಂದಲ್ಲಿ ಕಛೇರಿ ವೇಳೆಯಲ್ಲಿ ಕೆಳ ಸಹಿ ಮಾಡಿರುವ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯ 
ಬಹುದಾಗಿದೆ. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿ.ಆರ್‌. 352 ಅರಣ್ಯ ಸಂಚಾರಿದಳ ಮತ್ತು ಜಾಗೃತ, ಬೆಂಗಳೂರು. 
PUBLIC WORKS DEPARTMENT 
(NATIONAL HIGHWAY) 
Office of The Executive Engineer, National Highway Division, 
Urva Store, Ashok Nagar, Mangalore-575006 
SHORT TERM TENDER NOTIFICATION (Two Cover Bid System) 
No: NHD/MNG/AE-2/PR/NIT/2005-06/1880, Dated: 10th June 2005 

Sealed item rate tenders for the works noted below under TWO COVER BID SYSTEM as per 
Karnataka Transparency in Public Procurement Ordinance 2000 and Act 2000 in prescribed form in 
duplicate are invited from the Class-l Contractors registered in K.P.W.D. Two cover bid system of 
tendering consisting of “Technical Bid" and “Financial Bid". Bids will be received in two parts in two 
different sealed covers marked as "Technical Bid” and “Financial Bid". These two covers shall be sealed 
and kept in another sealed cover duly superscribing Name of Work and shall be addressed to the 
undersigned with name and full postal address of the bidder. Completed bid will be received in the office 
of the Superintending Engineer, N.H. Circle, Bangalore OR in the office of the Executive Engineer, 
National Highway Division, Urva Store, Mangalore up to 4 PM on 08.07.2005, subject to the conditions 
laid down in Form No. PWG-65 & 66 of KPWD code Vol-ll and in Karnataka Transparency in Public 
Procurement ordinance 2000 and Act 2000. The Technical Bid will be opened by the undersigned on the 
dates noted below. Financial Bid of only those bidders who qualify in the Technical Bid shall be opened. If 

any one of the dates noted below happens to be a general holiday, the next working day will hold good. 








Sl. Name of work Amount put E.M.D. Cost of Tender | Nature | Time for 
No. to Tender (in Rs.) Forms (in Rs.) | of work completion 
(in Rs.) Non refundable of work 
including (Excluding 
Taxes Monsoon) 
1) | Periodical Renewal to NH-48 1,43,36,000 | 1,43,500 20,000 WBMI/ 4 
for 2005-06-Providing SDBC SDBC | Months 


from KM 123.620 to 124.800 
and from KM 145.00 to 154.00 
(including geometric 
improvements from KM 142.300 
to 142.750) of NH-48, 
Bangalore-Mangalore Section. 
CONDITIONS: 

1. Pre qualification requirements are detailed in the Technical Bid. Each tenderer shall use following 
machinery and submit evidence of ownership/pocession as detailed below, at the time of 
submission of application. The documents shall be attested by a District level Officer, or otherwise 
the application will not be accepted. 





















































Machinery Numbers | Evidence of Ownership to be furnished 
1 HotMix Plant of "Above 40 to 60 T.P.H." 1 Purchase invoice/Sale deed with a copy of 
capacity (as per MOST specification) Purchase invoice from the seller. 
2 Paver Finisher 1 -do- 
3 Mechanical sprayers 2 - do - 
4 Vibratory Road Roller 1 -60- 
5 Static Road Roller 2 - do - 
6 Excavator 1 -do- 
7 Tippers 4 Registration Certificate from R.T.0O. 











2. The contractors interested in bidding for the work may submit an application to the undersigned 
along with cost of tender documents to be paid in cash or in the form of DD drawn in favour of the 
Executive Engineer, National Highway Division, Mangalore payable at Mangalore, along with 
application. The applicants should submit proof of registration while submitting the application for 
tender schedules, otherwise the application will not be considered. 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ೬೩೧ 





3. Each Tenderer should have completed satisfactorily similar works of value not less than 30% of 
the value of the intended contract (up dated at 10% per annum compoundable) in any one 
financial year during a block period of previous five financial years. Alternatively the contractor 
should have completed a billing of 30% of the value of the intended contract during the current 
financial year for similar works. The work experience certificate in this regard should invariably 
have mention of same nature/items of work executed, along with date of commencement and 
date of completion; otherwise the technical bid is liable for disqualification. 

4. For proof of Financial Capacity ‘Line of Credit’ from any Schedule Bank shall invariably be 
produced in the prescribed proforma of Technical Bid for an amount equal to 50% of the amount 
put to tender for works. 

5. The EMD in the form of FDR/DD/Bankers Cheque/Bank Guarantee drawn from a Nationalised or 
Scheduled Bank or NSC (Pledged in favour of the undersigned) shall be enclosed to the 
Technical Bid. The Bank Guarantee Shall be in the Form as specified in PWG 66 supplied with 
the tender form. Otherwise tender will be rejected. Regarding the validity of EMD, tender 
condition etc. PWG-66 shall be referred and is binding on the tenderer. 

6. The Schedule of dates is as follows: 























a) | Last date for receipt of application 04.07.2005 in office hours 
b) | Issue of Blank Tender Schedules 06.07.2005 

c) | Last date for submission of Technical & Financial Bid 08.07.2005 Up to 4.00 PM 
d) | Opening of Technical Bid 08.07.2005 at 4.30 PM 








7. All documents enclosed in support of Technical Bids shall be attested by a DISTRICT LEVEL 
OFFICER. Otherwise, the bids are liable for disqualification. The original documents should be 
produced for verification on the day of opening of Technical Bid or otherwise tenders will be 
disqualified. 

8. Financial Bids of the Technically qualified tenderers will be opened in the office of the Executive 
Engineer, National Highway Division, Mangalore on the date and time to be intimated in due 
course. 

9. Only relevant certificates and details shall be furnished with the Technical Bid. Details of 
company/agencies/Firms profiles need not be enclosed. 

10. The competent authority reserves the right to reject any or all tenders without assigning any 
reason there off. 

11. The tendering by Joint venture is not allowed. 

Any other details regarding the work can be obtained from the above office during the office 
hours. 
Executive Engineer, 
P.R. 347 National Highway Division, Mangalore. 
ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ 
ಸಹಾಯಕ ನಿರ್ದೇಶಕರ ಕಛೇರಿ, ಸರ್ಕಾರಿ ಶಾಖಾ ಮುದ್ರಣಾಲಯ, ಅಂತರಸನಹಳ್ಳಿ, ತುಮಕೂರು 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: ಸಶಾಮುತು : 343 : 2005-06, ದಿನಾಂಕ: 18ನೇ ಜೂನ್‌ 2005 
ವಿಷಯ:- ನಿರುಪಯುಕ್ತ ಪೇಪರ್‌ ರೀಲ್‌ ಕೋರ್‌ ವಿಲೇವಾರಿ ಮಾಡಲು ದರಪಟ್ಟಿಯನ್ನು ಸಲ್ಲಿಸುವ ಬಗ್ಗೆ. 
ಸಹಾಯಕ ನಿರ್ದೇಶಕರ ಕಛೇರಿ, ಸರ್ಕಾರಿ ಶಾಖಾ ಮುದ್ರಣಾಲಯ, ಅಂತರಸನಹಳ್ಳಿ, ತುಮಕೂರು ಇಲ್ಲಿ ರೀಲ್‌ಪೇಪರ್‌ 
ಉಪಯೋಗಿಸಿಕೊಂಡ ನಂತರ ಶೇಖರಣೆಗೊಂಡಿರುವ ಉಳಿದ ನಿರುಪಯುಕ್ತ ರೀಲ್‌ ಪೇಪರ್‌ ಕೋರ್‌ ಮಾತ್ರ ವಿಲೇವಾರಿ ಮಾಡಲು ಉದ್ದೇಶಿಸಿ ಈ 
ಬಗ್ಗೆ ಇಚ್ಛೆಯುಳ್ಳವರಿಂದ ದರಪಟ್ಟಿಯನ್ನು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಏಳು (7) ದಿನಗಳ ಒಳಗೆ ಸಂಜೆ 4 ಗಂಟೆಯೊಳಗೆ ಸಹಾಯಕ ನಿರ್ದೇಶಕರು, 
ಸರ್ಕಾರಿ ಶಾಖಾ ಮುದ್ರಣಾಲಯ, ಅಂತರಸನಹಳ್ಳಿ, ತುಮಕೂರು ರವರಿಗೆ ನಿರ್ದೇಶಕರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ತುಮಕೂರು ರಸ್ತೆ, 
ಬೆಂಗಳೂರು ಇವರಿಗೆ ಹೆಸರಿಸಿದ ದರಪಟ್ಟಿಯನ್ನು ಮೊಹರ್‌ ಮಾಡಿದ ಲಕೋಟೆಯಲ್ಲಿ ಈ ಕೆಳಗಿನ ನಿಬಂಧನೆಗಳು ಹಾಗೂ ಷರತ್ತುಗಳಂತೆ 
ಸಲ್ಲಿಸತಕ್ಕದ್ದು. 


ಷರತ್ತು ಮತ್ತು ನಿಬಂಧನೆಗಳು: 

1) ವಿಲೇವಾರಿಯಾಗುವ ರೀಲ್‌ ಪೇಪರ್‌ ಕೋರ್‌ಗಳನ್ನು ಮೆಟ್ರಿಕ್‌ ಟನ್‌ ಲೆಕ್ಕದ ಆಧಾರದಲ್ಲಿ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 

2) ಅನುಪಯುಕ್ತ ರೀಲ್‌ ಪೇಪರ್‌ ಕೋರ್‌ಗಳನ್ನು ಕಛೇರಿ ಕೆಲಸದ ವೇಳೆಯಲ್ಲಿ ಅನುಮತಿ ಪಡೆದು ವೀಕ್ಷಿಸಬಹುದು. 

3) ನಿರುಪಯುಕ್ತ ರೀಲ್‌ ಕೋರ್‌ಗಳ ವಿಲೇವಾರಿಗೆ ದರಪಟ್ಟಿಯಲ್ಲಿ ನಮೂದಿಸಿರುವ ದರ ಹಾಗೂ ತೆರಿಗೆಗಳನ್ನು ಪ್ರತ್ಯೇಕವಾಗಿ 
ನಮೂದಿಸುವುದು. 

4) ದರಪಟ್ಟಿಯೊಂದಿಗೆ ನಿರ್ದೇಶಕರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು ಇವರ ಹೆಸರಿನಲ್ಲಿ ಪಾವತಿಯಾಗುವಂತೆ ಡಿ.ಡಿ. 
ರೂಪದಲ್ಲಿ ರೂ. 10,000-00 (ಹತ್ತು ಸಾವಿರ ರೂಪಾಯಿಗಳು ಮಾತ್ರಗಳನ್ನು ಲಗತ್ತಿಸತಕ್ಕದ್ದು. ಟೆಂಡರ್‌ ಅನುಮೋದನೆಗೊಳ್ಳದವರಿಗೆ 
ಮುಂಗಡ ಠೇವಣಿಯನ್ನು ಹಿಂತಿರುಗಿಸಲಾಗುವುದು. 





೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೩, ೨೦೦೫ ಭಾಗ - ೫ 

5) ಮುಂಗಡ ಠೇವಣಿ ಇಲ್ಲದ ದರಪಟ್ಟಿಯನ್ನು ತಿರಸ್ಕರಿಸಲಾಗುವುದು. 

6) ಟೆಂಡರ್‌ನಲ್ಲಿ ಭಾಗವಹಿಸುವವರು ಇತ್ತೀಚಿಗಿನ ಸರ್ಕಾರಕ್ಕೆ ತೆರಿಗೆ ಪಾವತಿಸಿರುವ ಬಗ್ಗೆ ವಿವರಗಳನ್ನು ಸಲ್ಲಿಸತಕ್ಕದ್ದು. 

7) ದರಪಟ್ಟಿ ಅನುಮೋದಿತಗೊಂಡವರು ತಮ್ಮ ಸ್ವಂತ ಖರ್ಚಿನಲ್ಲಿ ಶೇಖರಣೆಗೊಂಡ ನಿರುಪಯುಕ್ತ ರೀಲ್‌ ಪೇಪರ್‌ ಕೋರ್‌ಗಳನ್ನು ಯಥಾ 
ಸ್ಥಿತಿಯಲ್ಲಿ ಒಂದೇ ಬಾರಿಯಾಗಿ ವಿಲೇವಾರಿ ಮಾಡತಕ್ಕದ್ದು. ನೀಡಲಾಗುವ ನಿರ್ದಿಷ್ಟ ಸಮಯದೊಳಗೆ ವಿಲೇವಾರಿ ಮಾಡದೇ ಇದ್ದಲ್ಲಿ 
ಠೇವಣಿ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೊಲು ಹಾಕಿಕೊಳ್ಳಲಾಗುವುದು. 

8) ಯಶಸ್ವಿ ಟೆಂಡರುದಾರರು ಯಾವುದೇ ವಿಳಂಬ ನೀತಿಯನ್ನು ಅನುಸರಿಸದೆ ಇಲಾಖೆಯು ನಿಗದಿಪಡಿಸಿದಂತೆ ಐಟಂಗಳನ್ನು ತೂಕ 
ಮಾಡಿಸಿಕೊಂಡು ವಿಲೆ ಮಾಡಿಕೊಳ್ಳಲು ಹಾಗೂ ಅದಕ್ಕೆ ತಗಲುವ ಮೊಬಲಗನ್ನು ಡಿ.ಡಿ. ಅಥವಾ ನಗದು ರೂಪದಲ್ಲಿ ತಕ್ಷಣವೇ ಸಂದಾಯ 
ಮಾಡಿ ರಶೀದಿ ಪಡೆಯಬಹುದಾಗಿದೆ. 

9) ದರಪಟ್ಟಿಯನ್ನು ಅನುಮೋದನೆಗಾಗಿ ನಿರ್ದೇಶಕರು, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು ಇವರಿಗೆ ಕಳುಹಿಸಲಾಗುವುದು. 
ದರಪಟ್ಟಿಯನ್ನು ಯಾವುದೇ ಕಾರಣ ನೀಡದೆ, ಒಪ್ಪವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಇಲಾಖೆಯ ಮುಖ್ಯಸ್ಥರು ಹಾಗೂ ಅವರಿಂದ 
ನಾಮಾಂಕಿತಗೊಂಡ ಅಧಿಕಾರಿಗಳಿಗೆ ಕಾಯ್ದಿರಿಸಿದೆ. 

10 ಯಶಸ್ವಿ ಟೆಂಡರುದಾರರು ಇಲಾಖೆಯು ನೀಡುವ ಸೂಚನೆ ಮತ್ತು ಅವಧಿ ಇತ್ಯಾದಿಗಳಿಗೆ ಬದ್ಧರಾಗಿರತಕ್ಕದ್ದು. 

ಸಹಾಯಕ ನಿರ್ದೇಶಕರು. 
ಪಿ.ಆರ್‌. 353 ಸರ್ಕಾರಿ ಶಾಖಾ ಮುದ್ರಣಾಲಯ, ತುಮಕೂರು 


ಪ್ರಾಚಾರ್ಯರ ಕಾರ್ಯಾಲಯ, ಕೈಗಾರಿಕಾ ತರಬೇತಿ ಸಂಸ್ಥೆ, ತುಮಕೂರು 
ಬಹಿರಂಗ ಹರಾಜು ಪ್ರಕಟಣೆ 
ಸಂಖ್ಯೆ: ಖರೀದಿ:ಉಗ್ರಾಣ:ಸಿಆರ್‌-4:2001-02, ದಿನಾಂಕ: 18ನೇ ಜೂನ್‌ 2005 
ವಿಷಯ: ಸಂಸ್ಥೆಯಲ್ಲಿ ತಯಾರಿಸಿದ ಪೀಠೋಪಕರಣಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡುವ ಕುರಿತು. 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ಪ್ರಕಟಣೆಗೆ ಲಗತ್ತಿಸಿರುವ ಅನುಸೂಚಿಯಲ್ಲಿರುವ ಈ ಸಂಸ್ಥೆಯಲ್ಲೆ 


[a ಮ 


ತಯಾರಿಸಲಾದ ಒಟ್ಟು 3 ಸಂಖ್ಯೆಯ ಪೀಠೋಪಕರಣಗಳನ್ನು ಅವು ಯಾವ ಸ್ಥಿತಿಯಲ್ಲಿ ಇವೆಯೋ ಅದೇ ಸ್ಥಿತಿಯಲ್ಲಿ ದಿನಾಂಕ: 24.08.05 ರಂದು 
ಬೆಳಿಗ್ಗೆ 11 ಗಂಟೆಗೆ ಈ ಸಂಸ್ಥೆಯ ಆವರಣದಲ್ಲಿ ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲು ನಿರ್ಧರಿಸಲಾಗಿದೆ. ಆದ ಪ್ರಯುಕ್ತ ಈ ಬಹಿರಂಗ 


ಇ [5 


ಹರಾಜಿನಲ್ಲಿ ಭಾಗವಹಿಸಲಿಚ್ಚಿಸುವ ಬಿಡ್‌ದಾರರು ಹರಾಜು ಪ್ರಾರಂಭವಾಗುವುದಕ್ಕೆ ಮುಂಚೆ ರೂ.300-00 (ರೂ. ಮೂರು ನೂರುಗಳು) ಗಳನ್ನು 
ಇಡುಗಂಟಾಗಿ ಪಾವತಿ ಮಾಡಿ ಹರಾಜಿನಲ್ಲಿ ಭಾಗವಹಿಸಬಹುದು. ಈ ಬಹಿರಂಗ ಹರಾಜು ಕೆಳಕಂಡ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 


1. 
2 


ಇಡುಗಂಟು ಪಾವತಿ ಮಾಡಿದ ಅಂಗೀಕೃತ ಬಿಡ್‌ದಾರರು ಮಾತ್ರ ಈ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರು. 
ಬಹಿರಂಗ ಹರಾಜಿನ ನಂತರ ಹರಾಜಾದ ವಸ್ತುಗಳನ್ನು ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆಂಗಳೂರು ಇವರ 
ಅನುಮತಿಯ ನಂತರ ವಿಲೇವಾರಿ ಮಾಡಲಾಗುವುದು. 
ಹರಾಜಿನಲ್ಲಿ ಭಾಗವಹಿಸಿ ಸಫಲರಾದ ಬಿಡ್‌ದಾರರ ಠೇವಣಿ ಹಣವನ್ನು ಹರಾಜು ಮೊತ್ತಕ್ಕೆ "ಹೊಂದಾಣಿಕೆ' ಮಾಡಿಕೊಳ್ಳಲಾಗುವುದು ಮತ್ತು 
ಹರಾಜಿನಲ್ಲಿ ವಿಫಲರಾದವರ ಠೇವಣಿ ಹಣವನ್ನು ಅಂದೇ ಹರಾಜಿನ ನಂತರ ಹಿಂತಿರುಗಿಸಲಾಗುವುದು. 
ಹರಾಜಿನಲ್ಲಿ ಸಫಲರಾದ ಬಿಡ್‌ದಾರರು ಹರಾಜಿನ ನಂತರ ಸ್ಥಳದಲ್ಲೆ ಹರಾಜು ಮೊತ್ತದ ಶೇಕಡ 25 ರಷ್ಟು ಹಣವನ್ನು ಪಾವತಿ ಮಾಡಿ 
ರಶೀದಿ ಪಡೆಯತಕ್ಕದ್ದು. 
ಬಿಡ್‌ದಾರರಿಂದ ಚೆಕ್‌ನ್ನು ಸ್ವೀಕರಿಸಲಾಗುವುದಿಲ್ಲ. ನಗದು ರೂಪದಲ್ಲಿ ಮಾತ್ರ ಹಣ ಪಾವತಿ ಮಾಡತಕ್ಕದ್ದು. 
ಆಖೈೆರು ಬಿಡ್‌ದಾರರು ನಮ್ಮ ನಿರ್ದೇಶನಾಲಯದ ಅನುಮತಿ ದೊರತ ಕೂಡಲೇ ಹರಾಜಿನ ಒಟ್ಟು ಮೊತ್ತ ಹಾಗೂ ತತ್‌ಕಾಲದಲ್ಲಿ 
ಜಾರಿಯಲ್ಲಿರುವ ಮಾರಾಟ ತೆರಿಗೆ ಹಾಗೂ ಸರ್‌ಚಾರ್ಜ್‌ ಇತ್ಯಾದಿಗಳನ್ನು ನಿಯಮಾನುಸಾರ ಪಾವತಿ ಮಾಡಿ ನಿಗದಿತ ಅವಧಿಯೊಳಗೆ 
ಅವರ ಸ್ವಂತ ಖರ್ಚಿನಲ್ಲಿ ಹರಾಜಾದ ವಸ್ತುಗಳನ್ನು ಸಾಗಿಸಿಕೊಳ್ಳತಕ್ಕದ್ದು. 
ಆಖೈೆರು ಬಿಡ್‌ದಾರರು ನಿಗದಿಪಡಿಸಿದ ಅವಧಿಯೊಳಗೆ ಪೂರ್ತಿ ಹರಾಜು ಮೊತ್ತವನ್ನು ಪಾವತಿ ಮಾಡಿ ಹರಾಜಾದ ವಸ್ತುಗಳನ್ನು 
ಸಾಗಿಸಿಕೊಳ್ಳದಿದ್ದಲ್ಲಿ ಅಂತಹ ಬಿಡ್‌ದಾರರು ಹರಾಜಿಗೆ ಮುನ್ನ ನೀಡಿದ್ದ ಇಡುಗಂಟನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಅಂಗೀಕರಿಸಿದ್ದ ಬಿಡ್‌ನ್ನು ರದ್ದುಗೊಳಿಸಲಾಗುವುದು. 
ಹರಾಜನ್ನು ಒಪ್ಪುವ ಅಥವಾ ರದ್ದುಪಡಿಸುವ ಹಕ್ಕು ಅಂತಿಮವಾಗಿ ಹರಾಜು ಪ್ರಾಧಿಕಾರಕ್ಕೆ ಇರುತ್ತದೆ. 
ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪ್ರಾಚಾರ್ಯರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. 
ಪ್ರಾಚಾರ್ಯರು, 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಬಿ.ಹೆಚ್‌. ರಸ್ತೆ, ತುಮಕೂರು. 
ಅನುಸೂಚಿ 
ದಿನಾಂಕ: 24.8.2005 ರಂದು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲಿರುವ ಸಂಸ್ಥೆಯಲ್ಲಿ ತಯಾರಿಸಲಾದ 
ಪೀಠೋಪಕರಣಗಳ ವಿವರಗಳು 





(CH 


ವಸುಗಳ ವಿವರ ಪರಿಮಾಣ 








ಈಜಿ ಚೇರುಗಳು (ಜಿ.ಐ. ಪೈಪ್‌ನಿಂದ ತಯಾರಿಸಲಾಗಿದೆ) 05 ಸಂಖ್ಯೆಗಳು 
ಟೀಪಾಯ್‌ (ಎಂ.ಎಸ್‌. ರೌಂಡ್‌ನಿಂದ ತಯಾರಿಸಲಾಗಿದೆ) 02 ಸಂಖ್ಯೆಗಳು 








(ಬ || 











ಚೇರುಗಳು (ಎಂ.ಎಸ್‌. ರೌಂಡ್‌ನಿಂದ ತಯಾರಿಸಲಾಗಿದೆ) 02 ಸಂಖ್ಯೆಗಳು 





ಪ್ರಾಚಾರ್ಯರು, 


ಪಿ.ಆರ್‌. 349 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ » ಬಿ.ಹೆಚ್‌. ರಸ್ತೆ, ತುಮಕೂರು. 


